ಹೆಚ್‌.ಟಿ. ತಳೆವಾರ್‌* 


ಸನ್ನತಿಯ ಕೆಲವು ಸುಟ್ಟಿ ಮಜ್ಜಿನ ಗೊಂಬೆಗಳು 


ಕರ್ನಾಟಿಕ ರಾಜ್ಯದ ಗುಲ್ಬರ್ಗ ಜಿಲ್ಲೆಯ 
ಚಿತ್ತಾಪುರ ತಾಲ್ಲೂಕಿನ ಗ್ರಾಮವಾದ ಸನ್ನತಿಯಲ್ಲಿ 
ಕ್ರ. ಶ. ೧-೨ನೇ ಶತಮಾನಕ್ಕೆ ಸೇರಿದ ಪ್ರಾಚೀನ 
ಬೌದ್ಧನೆಲೆ ಇರುವುದು ಎಲ್ಲರಿಗೂ ತಿಳಿದ ವಿಷಯ. ಈ 
ಹಳ್ಳಿಯು ಕೃಷ್ಣಾ ನೆದಿಯ ಉಪನದಿಯಾದ ಭೀಮಾ 
ನದಿಯ ಎಡದಂಡೆಯ ಮೇಲಿದ್ದು, ಯಾದಗಿರಿಯ 
ವಾಯುವ್ಯ ದಿಕ್ಕಿಗೆ ೫೦ ಕಿ.ಮೂ. ದೊರ ರಾಯಚೂರು 
ವಾಡಿ ರೈಲುಮಾರ್ಗದ-ನಲ್ವಾರ ರೈಲ್ವೆ ನಿಲ್ದಾಣದಿಂದ 
೪೦ ಕಿ.ಮೂ. ದೂರದಲ್ಲಿದೆ. 


ಈ ಪ್ರದೇಶದಲ್ಲಿ ಪ್ರಾಚ್ಯವಸ್ತು ಮತ್ತು ಸಂಗ್ರ- 
ಹಾಲಯಗಳ ನಿರ್ದೇಶನಾಲಯ, ಕರ್ನಾಟಕ ಮತ್ತು 
ಭಾರತದ ಪುರಾತತ್ವ ಇಲಾಖೆ ನಿನೇಶನಾನ್ವೇಷಣೆ 
ನಡೆಸಲಾಗಿ, ಇಲ್ಲಿ ಹಲವಾರು ಶಾಸನಗಳು, ವಿಗ್ರಹಗಳು 
ಮತ್ತು ಸುಟ್ಟಿ ಮಣ್ಣಿನಗೊಂಬೆಗಳು ದೊರೆತವು. ಈ 
ದೆಶೆಯಲ್ಲಿ ಭೂಮಿಯ ಮೇಲೆ ದೊರೆತ ಸುಟ್ಟಿ ಮಣ್ಣಿನ 
ಗೊಂಬೆಗಳ ಅವಶೇಷೆಗಳಲ್ಲಿ ಸ್ತ್ರೀಯರ ಪುರುಷರ 
ಹಾಗೂ ಪ್ರಾಣಿಗಳ ಗೊಂಬೆಗಳು ಗಮನ ಸೆಳೆಯಕಿ 
ನಂತವುಗಳಾಗಿನೆ. 


ಅವುಗಳಲ್ಲಿ ಮನುಷ್ಯನ ಶಿರಸ್ಸು. ಒಂದೂ 
ಡೊರೆತಿದ್ದು, ಅದು ಅಗಲವಾದ ಮುಖ, ಅಗಲವಾದ 
ಕಣ್ಣು, ದಪ್ಪದಾದ ತುಟಿಗಳು, ಚನ್ಸಟಿ ಮೂಗಿನಿಂದ 
ಕೂಡಿಜಿ, ಮತ್ತೊಂದು ಸ್ತ್ರೀಯ ಗೊಂಬೆಯು ನಗು 


೫ ತಾಂತ್ರಿಕ ಸಹಾಯಕರು, 
ಮೈಸೂರು-೫೭೦ ೦೦೧ 


ವಾ ಚ.ಹ 
ಪ್ರಾಚ್ಯಸಸ್ತು 


೯೮ 


ಮುಖ, ಬೊಗಸೆ ಕಣ್ಣಿನ, ದಪ್ಪದ ತುಟಿಗಳನ್ನು 
ಹೊಂದಿದ್ದು, ಅರ್ಧಭಾಗ ಭಿನ್ನವಾಗಿರುವುದು ದುರ- 
ದೃಷ್ಟಕರವಾದ ಸಂಗತಿ... ಯಕ್ಷನಗೊಂಬೆ ಮುಗುಳು 
ನಗೆಯಿಂದ, ಮುದ್ದಾದ ತುಟಿಗಳಿಂದ ಕೂಡಿದ್ದು, 
ವಿಶಿಷ್ಟವಾದ ಮಕುಟ, ಕರ್ಣ ಕುಂಡಲಗಳನ್ನು 
ಹೊಂದಿದ್ದು, ಕೈಬಳೆ, ಬಹು ವಿಶಿಷ್ಟವಾದ ತಾಯತದ 
ತರಹದ ಕಂಠಹಾರ ಹಾಗೂ ಯಜ್ಞೋೊೋಷನೀತ ಇವು 
ಗಳಿಂದ ಅಲಂಕೃತವಾಗಿದೆ ಮತ್ತು ಸೊಂಟಕ್ಕೆ ಗಂಟು 
ಹಾಕಿ ಕಟ್ಟಿದ ಪಟ್ಟಿಯ ರೀತಿಯು ಗಮನಾರ್ಹ. 
ಅಲಂಕರಿಸಿ ನಿಂತ ಕುದುರೆಗೊಂಜೆ, ಕೊಬ್ಬಿನಿಂತ ಗೂಳಿ, 
ಆನೆ, ಕತ್ತು ತಿರುಗಿಸಿ ನಿಂತ ಜಿಂಕೆ, ನಿಂತಿರುವ ಎತ್ತು, 
ಕೊಂಬಿರುವ ಎಮ್ಮೆಯ ತಲೆ, ಕೊಂಬು ಮತ್ತು ಕಣ್ಣು 
ಸುಂದರವಾಗಿ ಮೂಡಿವೆ. ಪ್ರಾಣಿಯ ಬಾಯಿ, ಅಲ್ಲದೆ 
ಮನುಷ್ಯನು ಹಲಗೆ ಬಡಿಯುತ್ತಿರುವ ಗೊಂಬೆ ವಿಶಿಷ್ಟ 
ವಾಗಿದ್ದು ಇಲ್ಲಿ ಹಲಗೆ ಬಾರಿಸುವ ಭಂಗಿಯನ್ನು ಚೆನ್ನಾಗಿ 
ಚಿತ್ರಿಸಿದೆ. ಹಲಗೆ ಹಿಡಿಯುವ ಕೈಲಿ ಹಾಗೂ ಹಲಗೆ 
ಬಾರಿಸುವ ಕೋಲುಗಳನ್ನು ನೋಡುವುದು ಹಾಗೂ 
ಎಡಗಡೆ ಸೊಂಟದ ಮೇಲೆ ಇಟ್ಟು ಸೊಗಸಾಗಿ ಬಾರಿಸಲು 
ದಾರದ ವ್ಯವಸ್ಥೆ ಇದೆ. ವೇಷಭೂಷಣಗಳು ಗಮನಾರ್ಹೆ. 
ಪ್ರಾಚೀನ ಜಾನಪದ ಕಲೆಗೆ ಒಂದು ಒಳ್ಳೆಯ ಕುರು 
ಹಾಗಿದೆ. ಇವುಗಳಲ್ಲದೆ ಧರ್ಮಕ್ಕೆ ಸಂಬಂಧಪಟ್ಟಿ 
ಮಹಿಷಮರ್ಥಿನಿ ಹಾಗೂ ಲಜ್ಜಾ ಗೌರಿಯ ಗೊಂಬೆಗಳು 
ಹೆಸರಿಸುವಂತಹೆವುಗಳು. 


ಸಂಗ್ರಹಾಲಯ ನಿರ್ದೇಶನಾಲಯ, ಅರಮನೆ ಆನರೆಣ, 


| 
| 


ತಾಂತ್ರಿಕತೆ : 

ಹೆಚ್ಚಾಗಿ ಎಲ್ಲಾ ಗೊಂಬೆಗಳು ಪೊಳ್ಳಾಗಿದ್ದು, 
ವಿನಿಧ ಭಾಗಗಳಾಗಿ ತಯಾರಿಸಿ ಜೋಡಿಸಲಾಗಿರುವುದು. 
ಕರ್ನಾಟಕದ ಪ್ರಾಚೀನ ಶಿಲ್ಪಿಗಳು ಮೇಲಿನ ರೀತಿಯ 
ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ವಿವಿಧೆ ಅಂಗಗಳ 
ಅಚ್ಚುಗಳನ್ನು ತಯಾರಿಸಲು ಪ್ರಯತ್ನಿಸಿರುವುದು 
ಮೊದಲ ಬಾರಿಗೆ ಬೆಳಕಿಗೆ ಬಂದಿದೆ. ಎಂದು ಹೇಳ 
ಬಹುಡು. ಈ ರೀತಿಯ ಸುಟ್ಟಿ ಮಣ್ಣಿನಿಂದ ತಯಾರಿ 
ಸಲಾದ ಗೊಂಬೆಗಳು ವಡಗಾಂ-ಮಾಧವಪುರ ಹಾಗೂ 


ಬನವಾಸಿ ಪ್ರದೇಶಗಳಲ್ಲಿ ನೆಡೆಸಿದ ಉತ್ಪನನದಲ್ಲಿ 
ದೊರೆತಿವೆ. ಸದ್ಯದಲ್ಲೆ ರಾಜ್ಯ ಪುರಾತತ್ವ ಇಲಾಖೆಯು 
ಉತ್ಪನನದ ಕಾರ್ಯಕ್ರಮವನ್ನು ಹೆವ್ಮಿಕೊಳ್ಳು ವುದು. 
ಸುಟ್ಟಿ ಮಣ್ಣಿನ ಗೊಂಬೆಗಳ ಬಗ್ಗೆ ಇನ್ನೂ ಹೆಚ್ಚಿನ 
ನಿಷಯಗಳು ಬೆಳಕಿಗೆ ಬರಬಹುದು. 


ಈ ಪ್ರದೇಶದಲ್ಲಿ ದೊರೆತಿರುವ ಸುಟ್ಟಿ ಮಣ್ಣಿನ 
ಗೊಂಬೆಗಳು ಶಾತವಾಹನ ಕಾಲದ ಜನರ ಆರ್ಥಿಕ ಸ್ಥಿತಿ, 
ನುರಿತ ಕಲೆಗಾರಿಕೆ ಹಾಗೂ ಸಾಮಾಜಿಕ ಜೀವನದ 
ಮೇಲೆ ಸಾಕಷ್ಟು ಬೆಳಕನ್ನು ಚೆಲ್ಲುತ್ತದೆ. 


